ಕರ್ನಾಟಕ ವಿಧಾನ ಪರಿಷತ್ತು 


ದಸ್ಯರ ಹೆಸರು ಶ್ರೀ ಹೆಚ್‌.ಎಂ. ರಮೇಶ ಗೌಡ (ವಿಧಾನಸಭೆಯಿಂದ 
ಚುನಾಯಿತರಾದವರು) 

ಚುಕ್ಕೆ ರಹಿತ ಪಶ್ನೆ ಸಂಖ್ಯೆ 378 
ಉತ್ತರ ದಿನಾಂಕ 06.03.2020 

3 ಪ್ರಶೈೆಗಳು ಉತ್ತರಗಳು 

ಸಂ. ಮಳ್ಳು > 

ಅ.''1ಕಳೆದ್‌`ಮೂರು' ವರ್ಷಗಳಲ್ಲಿ ರಾಜ್ಯದಲ್ಲಿ | ರಾಜ್ಯ ಗ್ರಾಮೀಣ ಜನವಸತಿಗಳಲ್ಲಿ ಕಳೆದ ಮೂರು``ವರ್ಷಗಳಲ್ಲಿ ನೀರು 
ಮಂಜೂರಾಗಿರುವ ಶುದ್ಧ ಕುಡಿಯುವ ಶುದ್ಧೀಕರಣ ಘಟಕಗಳನ್ನು ಅನುಷ್ಠಾನಗೊಳಿಸಲು ಮಂಜೂರು ಮಾಡಿರುವ 
ನೀರಿನ ಘಟಕಗಳೆಷ್ಟು ಪ್ರಸಕ್ತ ಸಾಲಿನಲ್ಲಿ | ವಿವರವನ್ನು ಅನುಬಂಧ-1ರಲ್ಲಿ ನೀಡಿದೆ. 
ಎಷ್ಟು ಘಟಕಗಳಿಗೆ ಮಂಜೂರಾತಿ ನೀಡಿ ಪ್ರಸಕ್ತ ಸಾಲಿನಲ್ಲಿ (2019-20ನೇ ಸಾಲಿನಲ್ಲಿ) ಚಿಕ್ಕಬಳ್ಳಾಪುರ ಜಿಲ್ಲೆಯ 
ಕಾಮಗಾರಿ ಪ್ರಾರಂಭಿಸಲಾಗಿದೆ; | ಕಲುಷಿತ ಹೊಂದಿದ ಜನವಸತಿಗಳಲ್ಲಿ 43 ನೀರು ಶುದ್ಧೀಕರಣ ಘಟಕಗಳನ್ನು 
(ಜಿಲ್ಲಾವಾರು ವಿವರ ನೀಡುವುದು) ಅಳವಡಿಸಲು ಅನುಮೋದನೆ ನೀಡಿದ್ದು, 42 ಘಟಕಗಳ ಕಾಮಗಾರಿ ವಿವಿಧ 

ಹಂತದಲ್ಲಿ ಪ್ರಗತಿಯಲ್ಲಿರುತ್ತದೆ. 

ಆ. | ತುಮಕೂರು ಮತ್ತು ಚಿಕ್ಕಬಳ್ಳಾಪುರ | ತುಮಕೂರು ಜಿಲ್ಲೆಯ ಗ್ರಾಮೀಣ `ಜನೆವಸತಿಗಳಲ್ಲಿ `` ಇದೊವರೆವಿಗೂ 1832 
ಜಿಲ್ಲೆಗಳ ಗ್ರಾಮೀಣ ಪ್ರದೇಶಗಳಲ್ಲಿ | ನೀರು ಶುದ್ದೀಕರಣ ಘಟಕಗಳನ್ನು ಸ್ಥಾಪನೆ ಮಾಡಲಾಗಿದೆ. 
ಫ್ಲೋರೈಡ್‌ ಯುಕ್ತ ನೀರಿನಿಂದ ಜನ 
ಆರೋಗ್ಯದ ಸಮಸ್ಯೆಗಳಿಗೆ ತುತ್ತಾಗುತ್ತಿರುವ | ಚಿಕ್ಕಬಳ್ಳಾಪುರ ಜಿಲ್ಲೆಯ ಗ್ರಾಮೀಣ ಜನವಸತಿಗಳಲ್ಲಿ ಇದೂವರೆವಿಗೂ 576 
ಹಿನ್ನಲೆಯಲ್ಲಿ ಆ ಭಾಗಗಳಲ್ಲಿ ಕುಡಿಯುವ | ನೀರು ಶುದ್ಧೀಕರಣ ಘಟಕಗಳನ್ನು ಸ್ಥಾಪನೆ ಮಾಡಲಾಗಿದೆ. 
ಶುದ್ಧ ನೀರಿನ ಘಟಕ ಸ್ಥಾಪನೆಗೆ ಸರ್ಕಾರ 
ಯಾವ  ಕ್ರಮಕ್ಕೆಗೊಂಡಿದೆ; (ವಿವರ 
ನೀಡುವುದು) 

ನ[ರಾಜ್ಯದ ಬರಪೀಡಿತ "ಹಾಗೂ ``'ಮಳಿ] ತುವಾಕೂರು ಜಿಲ್ಲೆಯ ಗ್ರಾಮೀಣ ಜನವಸತಿಗಳಲ್ಲಿ `ಇದೊವರೆವಿಗೂ 1432 
ನೆರಳಿನ ಪ್ರದೇಶಗಳಾದ ತುಮಕೂರಿನ | ನೀರು ಶುದ್ಧೀಕರಣ ಘಟಕಗಳನ್ನು ಸ್ಥಾಪನೆ ಮಾಡಲಾಗಿದ್ದು, ಈ ಪೈಕಿ 1154 
ಬಹುತೇಕ ತಾಲ್ಲೂಕುಗಳಲ್ಲಿ ಎಷ್ಟು ಶುದ್ಧ ಘಟಕಗಳು ಕಾರ್ಯನಿರ್ವಹಿಸುತ್ತಿದ್ದ, 278 ಘಟಕಗಳು ತಾತ್ಕಾಲಿಕವಾಗಿ 
ಕುಡಿಯುವ ನೀರಿನ ಘಟಕ | ದುರಸ್ತಿಯಲ್ಲಿರುತ್ತವೆ. 
ಸ್ಥಾಪಿಸಲಾಗಿದೆ; ಇವುಗಳಲ್ಲಿ ಎಷ್ಟು | « ತುಮಕೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಗ್ರಾಮೀಣ ಕುಡಿಯುವ ನೀರು & 
ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ ನೈರ್ಮಲ್ಯ ಇಲಾಖೆಯ ಟೆಂಡರ್‌ ಮುಖೇನ, ಕೆ.ಆರ್‌.ಐ.ಡಿ.ಎಲ್‌.ಸಂಸ್ಥೆ 


ಹಾಗೂ ಎಷ್ಟು ಘಟಕಗಳು ನಿರ್ವಹಣೆ 
ಇಲ್ಲದೆ ಸಂಪೂರ್ಣ ಹಾಳಾಗಿವೆ; ಇವುಗಳ 
ದುರಸ್ಥಿಗೆ ಯಾವ ಕ್ರಮ ಕೈಗೊಳ್ಳಲಾಗಿದೆ? 
(ವಿವರ ಸಹಿತ ಮಾಹಿತಿ ನೀಡುವುದು) 


ಮುಖೇನ, ಸಹಕಾರ ಸಂಘ/ಸಂಸ್ಥೆ ಮುಖೇನ ಮತ್ತು ಗ್ರಾಮ ಪಂಚಾಯತಿ 
ಮಟ್ಟದಲ್ಲಿ ಇತರೆ ಅನುದಾನದಲ್ಲಿ ಅನುಷ್ಠಾನಗೊಳಿಸಿರುವ ಘಟಕಗಳ ಪೈಕಿ, 
ನಿರ್ವಹಣೆ ಅವಧಿ ಮುಗಿದಿರುವ/ ನಿರ್ವಹಣೆ ಸಮಸ್ಯೆ ಇರುವ 272 
ಘಟಕಗಳನ್ನು 3 ಪ್ಯಾಕೇಜ್‌ ಮಾಡಿ ಜಿಲ್ಲಾಮಟ್ಟದಲ್ಲಿ ನಿಯಮಾನುಸಾರ 
ಟೆಂಡರ್‌ ಕರೆಯಲಾಗಿದ್ದು, 272 ನೀರು ಶುದ್ಧೀಕರಣ ಘಟಕಗಳಿಗೆ 
ಟೆಂಡರ್‌ನಲ್ಲಿ ಅನುಮೋದನೆಯಾದ ಸಂಸ್ಥೆ/ಗುತ್ತಿಗೆದಾರರಿಗೆ ಮುಂದಿನ 5 
ವರ್ಷಗಳ ನಿರ್ವಹಣೆಗಾಗಿ ಹಸ್ತಾಂತರ ಮಾಡಲು ಕ್ರಮವಮಹಿಸಲಾಗಿದೆ. 


* ರಾಜ್ಯದ ಗ್ರಾಮೀಣ ಜನವಸತಿಗಳಲ್ಲಿ ಅನುಷ್ಠಾನಗೊಳಿಸಿರುವ ಎಲ್ಲಾ ನೀರು 
ಶುದ್ಧೀಕರಣ ಘಟಕಗಳನ್ನು M/s IPSOS Research Private Ltd., 
ಎಂಬ ಸಂಸ್ಥೆಯಿಂದ ಘಟಕಗಳ ಸರ್ವೆ ಮಾಡಲು 
ದಿನಾಂಕ:24.01.2020ರಂದು ಕಾರ್ಯದೇಶ ನೀಡಿದ್ದು, ಪ್ರತಿ ಘಟಕದ 
ವಿವರವಾದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲು ಸೂಚನೆ ನೀಡಲಾಗಿದೆ. 


ತಾತ್ಕಾಲಿಕವಾಗಿ ದುರಸ್ಥಿಯಲ್ಲಿರುವ ಎಲ್ಲಾ ಘಟಕಗಳನ್ನು N್ನRDWP, 
ಟಾಸ್ಕ್‌ ಘೋರ್ಸ್‌ ಹಾಗೂ ಇತರೆ ಅನುದಾನ ಬಳಸಿಕೊಂಡು, ದುರಸ್ಥಿಗೊಳಿಸಿ, 
ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲು ಸೂಚನೆ ನೀಡಿದೆ. 


ಕಡತ ಸಂ:ಗ್ರಾಕುನೀ೩ನೈಇ'38 ಗಾನೀಸ(5)20 


$2 
(ಕೆ.ಎಸ್‌. ಈಶ್ವರಪು 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


& 


ಅನುಬಂಧ-1 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ : 349 (385)ರ ಲಗತ್ತು : 


ಕಳೆದ ಮೂರು ವರ್ಷಗಳಲ್ಲಿ ನೀರು ಶುದ್ಧೀಕರಣ ಘಟಕಗಳನ್ನು ಅಳವಡಿಸಲು 
ಮಂಜೂರು ಮಾಡಿರುವ ಜಿಲ್ಲಾವಾರು ವಿವರ: 


ಕ್ಷ #5 Awd TT ~ouೂರು ಮಾಡಿರುವ | 
ಜ್‌ ಘಟಕಗಳ ವಿವರ 
1 ಬಾಗಲಕೋಟಿ ನಾ ಗ್‌ 
(2 Seno | 598 
CS R 165] 
| 


al 
— 
| 
J ah 
23 |ಬೆಂಗಳೂರು(ಗ್ರಾ) 153 
24 |ಬೆಂಗಳೂರು(ನ) 200 


25 |ಚಿಕ್ಕಬಳ್ಳಾಪುರ 


J 
[28 [ಕೋಲಾರ | ಇ] 
29 |ರಾಮನಗರ 103 
30 [ಕಿವಮೊಗ್ಗ [ 149] 
31 [ತುಮಕೂರು 452 
ಮ 
ಒಟ್ಟು : 


ಟಿ 


6801 


